ಕರ್ನಾಟಕ ವಿಧಾನಸಭೆ 
ಹದಿನಾಲ್ಲನೇ ವಿಧಾನಸಭೆ 
(ಮೂರನೇ ಅಧಿವೇಶನ) 
ಕಾರ್ಯಕಲಾಪಗಳ ಪಟ್ಟಿ 


ಬುಧವಾರ, ದಿನಾಂಕ ೭೨ಸೇ ಜನವರಿ, 2೦14 
(ಸಮಯ: ಬೆಳದ್ದೆ 10.30 ಗಂಟೆಗೆ) 


1. ರಾಜ್ಯಪಾಲರ ಭಾಷಣಕ್ಕೆ ಸಂಬಂಧಿಸಿದ ವಂದನಾರ್ಪಣಾ ಪ್ರಸ್ತಾವ 


ದಿನಾಂಕ ೭24ನೇ ಜನವರಿ 2೦14ರಂದು ಶ್ರೀ ಬಸವರಾಜ ರಾಯರೆಡ್ಡಿ 
ವರ “2014ರ ಜನವರಿ ೭೭ರಂದು ವಿಧಾನಮಂಡಲದ ಉಭಯ ಸದನಗಳ 

ದಸ್ಯೆರನ್ನುದ್ದೆ ಡೇಪಿಸಿ ದಯಪಾಲಸಿದ ಭಾಷಣಕ್ಸಾಗಿ ಈ ಅಧಿವೇಶನದಲ್ಲ ಸೇರಿರುವ 
ನ ಸದಸ್ಯರಾದ ನಾವು ಘನತೆವೆತ್ತ ರಾಜ್ಯಪಾಲರಿಗೆ 
ಕೃತಜ್ಞತಾಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸಲು ಅಪ್ಪಣೆ ಕೋರುತ್ತೇವೆ” 
ಎಂದು ಸೂಚಿಸಿದ ಪ್ರಸ್ತಾಪದ ಮೇಲೆ ಮುಂದುವರೆದ ಚರ್ಚೆ. 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು ನಾಲ್ಕನೇ ಪಟ್ಟ 


ಆ) ದಿನಾಂಕ ೭8.೦1.2೦14ರ ಮೂರನೇ 
ಪಟ್ಟಿಯಿಂದ ತಡೆಹಿಡಿಯಲಾದ : ಲೋಕೋಪಯೋಗಿ ಸಜಿವರು 
ಶ್ರೀ ಕೆ.ಜ. ಬೋಪಯ್ಯ ಅವರ ಚುಕ್ಕೆ 
ಗುರುತಿನ ಪ್ರಶ್ನೆ ಸಂಖ್ಯೆ: 44666) 


ಇ) ಅಜತ ಮೂಲಕ ಉತ್ತರಿಸುವ ಪ್ರಶ್ನೆಗಳು : ನಾಲ್ಕನೇ ಪಟ್ಟ 


3. ಗಮನ ಸೆಳೆಯುವ ಸೂಚನೆಗಳು 


1 ಶ್ರೀ ಕೆ.ಎನ್‌. ರಾಜಣ್ಣ ಅವರು ತುಮಕೂರು ವಿಶ್ವವಿದ್ಯಾಲಯದ ಸರ್ಕಾರಿ ಪ್ರಥಮ 
ದರ್ಜೆ ಕಾಲೇಜನ ಅಂತಿಮ ಎಸ್ಸಿ ವಿದ್ಯಾರ್ಥಿಗಳ ಗಣಿತಶಾಸ್ತ್ರ ಉತ್ತರ ಪತ್ರಿಕೆಗಳು 
ಕಾಣಿಯಾಗಿದ್ದು ಪ್ರಾಂಶುಪಾಲರು 'ಕರ್ತವ್ಯ ಲೋಪ ಎಸಗಿರುವ ಬಗ್ದೆ ಮಾಡಿರುವ 
ಪ್ರಸ್ತಾಪಕ್ಕೆ ಮಾನ್ಯ ಉನ್ನತ ಶಿಕ್ಷಣ ಮತ್ತು ಪ್ರವಾಸೋದ್ಯಮ ಸ ಸಚಿವರ ಉತ್ತರ. 

ಹು.ತಿ.ನೋ., 


ಅ 


2. ಶ್ರೀಯುತರುಗಳಾದ ಹೆಚ್‌.ಡಿ. ರೇವಣ್ಣ ಮತ್ತು ಸಿ.ಎನ್‌. ಬಾಲಕೃಷ್ಣ ಅವರುಗಳು 
ಹಾಸನ ಜಿಲ್ಲೆಯ ಸರ್ಕಾರಿ ಎಲ್‌.ವಿ. ಪಾಅಟೆಕ್ಸಿಕ್‌ ಕಾಲೇಜನಲ್ಲ ಸಂಜೆ ತರಗತಿಗಳನ್ನು 
ನಡೆಸಲು ಹಾಗೂ ಹೊಸ ಕೋರ್ಸ್‌ಗಳಗೆ ಅನುಮತಿ ನೀಡುವ ಬಣ್ಣೆ ಮಾನ್ಯ 
ಉನ್ನತ ಶಿಕ್ಷಣ ಮತ್ತು ಪ್ರವಾಸೋದ್ಯಮ ಸಚಿವರ ಗಮನ ಸೆಳೆಯುವುದು. 


3. ಶ್ರೀ ವಿ.ಸುನೀಲ್‌ ಕುಮಾರ್‌ ಅವರು ಕಾರ್ಕಳ ತಾಲ್ಲೂಕಿನಲ್ಲ ಕುಡಿಯುವ ನೀರಿನ 
ಸಮಸ್ಯೆ ಪರಿಹಾರಕ್ಷೆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯಡಿ ಹೆಬ್ರ ಹಾಗೂ 
ನಿಟ್ಟೆ ಗ್ರಾಮದಲ್ಲ ಪ್ರಾರಂಭಗೊಂಡಿರುವ ಕಾಮಗಾರಿಯನ್ನು ಪೂರ್ಣಗೊಳಸುವ ಬಗ್ದೆ 
ಮಾನ್ಯ ಗ್ರಾಮೀಣಾಭವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರ ಗಮನ 
ಸೆಳೆಯುವುದು. 


4. ಶ್ರೀ ತಪ್ಪಿರ್‌ ಸೇಠ್‌ ಅವರು ಉದ್ಯೋಗ ಮತ್ತು ತರಬೇತಿ ಇಲಾಖೆಯಲ್ಲ ಇತ್ತೀಚೆಗೆ 
ನಡೆದ ಎ.ಟ.ಎಸ್‌. ಮತ್ತು ಎಸ್‌.ಸಿ.ವಿ.ಟ. ಪರೀಕ್ಷೆಗಳ ಹಲವಾರು ಪರೀಕ್ಷಾ 
ಕೇಂದ್ರಗಳಲ್ಲ ಅವ್ಯವಹಾರ ನಡೆದಿರುವ ಬಗ್ಗೆ ಮಾನ್ಯ ಕಾರ್ಮಿಕ ರಾಜ್ಯ ಸಚಿವರ 
ಗಮನ ಸೆಳೆಯವುದು. 


5. ಶ್ರೀ ಯು.ಬ. ಬಣಕಾರ ಅವರು ಹಾವೇರಿ ಜಲ್ಲೆ ಹಿರೇಕೆರೂರು ತಾಲ್ಲೂಕು 
ಮೈೈದೂರು ಗ್ರಾಮದ ಹಳೆಯ ಸರ್ಕಾರಿ ದಾಖಲೆಗಳನ್ನು ಸರಿಪಡಿಸುವ ಬಧ್ಧೆ ಮಾನ್ಯ 
ಕಂದಾಯ ಸಚಿವರ ಗಮನ ಸೆಕೆಯುವುದು. 


6. ಡಾ॥ ರಫೀಕ್‌ ಅಹ್ಯದ್‌ ಎಸ್‌. ಅವರು ಹೇಮಾವತಿ ನೀರಾವರಿ ಸಲಹಾ ಸಮಿತಿಯ 
ನಿರ್ಧಾರದಂತೆ ತುಮಕೂರಿನ ಬುಗುಡನಹಳ್ಳ ಕೆರೆಗೆ ಕುಡಿಯುವ ನೀರನ್ನು 
ತುಂಬಸುವ ಬಗ್ಗೆ ಮಾನ್ಯ ಭಾರೀ ಮತ್ತು ಮಧ್ಯಮ ನೀರಾವರಿ ಸಚಿವರ ಗಮನ 
ಸೆಳೆಯುವುದು. 


7 ಪ್ರೀ ಕೆ.ಜಿ.ಬೋಪಯ್ಯ ಅವರು ಕೊಡಗು ಜಲ್ಲೆಯಲ ಕ್ರಷರ್‌ಗಳನ್ನು ನಡೆಸಲು 
ಹಾಗೂ ಮರಳು ತೆಗೆಯಲು ಪ್ರಷ್ಟ ನಿಯಮಗಳನ್ನು ರೂಪಿಸದಿರುವುದರಿಂದ 
ಉಂಬಾಗಿರುವ ತೊಂದರೆ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ 
ಸೆಳೆಯುವುದು. 


8. ಶ್ರೀ ಅಶೋಕ ಖೇಣಿ ಅವರು ಜೀದರ್‌ ದಕ್ಷಿಣ ವಿಧಾನ ಸಭಾ ಕ್ಷೇತ್ರವನ್ನು ಹೊಸ 
ತಾಲ್ಲೂಕನ್ಸಾಗಿ ರಚನೆ ಮಾಡುವ ಬದ್ಗೆ ಮಾನ್ಯ ಕಂದಾಯ ಸಚಿವರ ಗಮನ 
ಸೆಳೆಯುವುದು. 


೨. ಶ್ರೀ ತನ್ಪೀರ್‌ ಸೇಠ್‌ ಅವರು ಉದ್ಯೋಗ ಮತ್ತು ತರಬೇತಿ ಇಲಾಖೆಯಲ್ಲ ಸೀಮಿತ 
ಅವಧಿಗಾಗಿ ಸ್ಫೃಜಸಲಾಗಿರುವ ಹುದ್ದೆಗಳ ಬಣ್ಣೆ ಸರ್ಕಾರಕ್ಷೆ ತಪ್ಪು ಮಾಹಿತಿ ನೀಡಿ 
ಹುದ್ದೆಯನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಿರುವ ಬದ್ಧೆ ಮಾನ್ಯ ಕಾರ್ಮಿಕ ರಾಜ್ಯ 
ಸಚಿವರ ಗಮನ ಸೆಕೆಯವುದು. 


ಪು.ತಿ.ನೋ., 


-3- 


10. ಶ್ರೀ ಎನ್‌. ಚಲುವರಾಯಸ್ವಾಮಿ ಅವರು ಮಂಡ್ಯ ಜಲ್ಲೆಯಲ್ಲನ ಪ್ರವಾಸೋದ್ಯಮ 
ತಾಣಗಳನ್ನು ಅಭಿವೃದ್ಧಿ ಪಡಿಸುವ ಹಾಗೂ ತೊಣ್ಣೂರು ಮತ್ತು ಮೇಲುಕೋಟೆಗಳನ್ನು 
ವಿಶ್ವಪರಂಪರೆ ಪಟ್ಟಗೆ ಸೇರಿಸುವ ಬದ್ಗೆ ಮಾನ್ಯ ಉನ್ನತ ಶಿಕ್ಷಣ ಮತ್ತು 
ಪ್ರವಾಸೋದ್ಯಮ ಸಚಿವರ ಗಮನ ಸೆಳೆಯವುದು. 


1. ಶ್ರೀ ಸಿದ್ದು ನ್ಯಾಮಗೌಡ ಅವರು ಬಾಗಲಕೋಟಿ ಜಲ್ಲೆ ಜಮಖಂಡಿ ತಾಲ್ಲೂಕಿನ 
ಸಾವಳಗಿ ಹೋಬಳ ಕೇಂದ್ರವನ್ನು ತಾಲ್ಲೂಕು ಕೇಂದ್ರವನ್ನಾಗಿ ಘೋಷಣೆ ಮಾಡುವ 
ಬಧ್ಗೆ ಮಾನ್ಯ ಕಂದಾಯ ಸಚವರ ಗಮನ ಸೆಳೆಯುವುದು. 


12. ಶ್ರೀ ಹೆಚ್‌. ಎಸ್‌. ಶಿವಶಂಕರ, ಶ್ರೀಮತಿ ಶಾರದ ಪೂರ್ಫ್ಯ ನಾಯಕ್‌ 
ಶ್ರೀ ಡಿ.ಜ. ಶಾಂತನಗೌಡ, ಶ್ರೀ ಕೆ. ಶಿವಮೂರ್ತಿ, ಎಂ.ಪಿ. ರವೀಂದ್ರ ಮತ್ತು ವಡ್ನಾಕ 
ರಾಜಣ್ಣ ಅವರುಗಳು ಶಿವಮೊಗ್ಗ ಭದ್ರಾ ಜಲಾಶಯದಿಂದ ತುಂಗಾಭದ್ರ ಡ್ಯಾಂಗೆ ನೀರು 
ಹರಿಸುವ ಸರ್ಕಾರದ ನಿರ್ಣಯದಿಂದ ಉಂಬಾಗುತ್ತಿರುವ ತೊಂದರೆಯ ಬಣ್ಣೆ ಮಾನ್ಯ 
ಭಾರೀ ಮತ್ತು ಮಧ್ಯಮ ನೀರಾವರಿ ಸಚಿವರ ಗಮನ ಸೆಳೆಯುವುದು. 


13. ಶ್ರೀ ಕೆ.ಎನ್‌. ರಾಜಣ್ಣ ಅವರು ಮಧುಗಿರಿ ವಿಧಾನಸಭಾ ಕ್ಷೇತ್ರದ ಬೇಡತ್ತೂರು 
ಚೆನ್ನಮ್ಮ ವಸತಿ ಶಾಲೆಯಲ್ಲ ಜರುಗುತ್ತಿರುವ ಅಕ್ರಮ ಚಟುವಟಕೆ ಮತ್ತು ಕರ್ತವ್ಯ 
ಲೋಪದ ಬದ್ಗೆ ಮಾನ್ಯ ಸಮಾಜ ಕಲ್ಯಾಣ ಹಾಗೂ ಹಿಂದುಜಳದ ವರ್ಗಗಳ ಕಲ್ಯಾಣ 
ಸಚಿವರ ಗಮನ ಸೆಳೆಯುವುದು. 


14, ಶ್ರೀ ಎಂ. ಪಿ. ಅಪ್ಪಚ್ಚು (ರಂಜನ್‌) ಅವರು ಕೊಡಗು ಜಲ್ಲೆ ಕಡಮಕಲ್ಲು ಕೊಚ್ಚುಲ 
ರಸ್ತೆಗಳನ್ನು ನಿರ್ಮಿಸಲು ಅರಣ್ಯ ಇಲಾಖೆಯುಂದ ಅನುಮತಿ ನೀಡುವ ಬಣದ್ಧೆ ಮಾನ್ಯ 
ಅರಣ್ಯ ಸಚಿವರ ಗಮನ ಸೆಳೆಯುವುದು. 


1ರ. ಶ್ರೀ ಸಿ.ಎನ್‌. ಬಾಲಕೃಷ್ಣ ಅವರು ಚನ್ನರಾಯಪಟ್ಟಣ ತಾಲ್ಲೂಕಿನ ಜನಿವಾರ 
ಕೆರೆಯಿಂದ ಜುಟ್ಟನಹಳ್ಳ, ಹಿರೀಸಾವೆ ಮತ್ತು ಸುತ್ತಮುತ್ತಅನ ಕೆರೆಗಳಗೆ ನೀರನ್ನು 
ತುಂಜಸುವ ಯೋಜನೆಗೆ ಆಡಳತಾತ್ಯಕ ಮಂಜೂರಾತಿ ನೀಡುವ ಬದ್ದೆ ಮಾನ್ಯ ಸಣ್ಣ 
ನೀರಾವರಿ ಸಚಿವರ ಗಮನ ಸೆಳೆಯುವುದು. 


16. ಶ್ರೀ ಹೆಚ್‌.ಎಸ್‌. ಶಿವಶಂಕರ ಅವರು ಹಿಂದುಆದ ಪ್ರದೇಶವಾದ ಹೈದ್ರಾಬಾದ್‌- 
ಕರ್ನಾಟಕದ ಗುಲಬರ್ಗಾದಲ್ಲ ಇಐ.ಟ./ಜ.ಟ ಇಲಾಖೆಯಿಂದ ಮಂಜೂರಾಗಿರುವ 
ವಿಶ್ವೇಶ್ವರಯ್ಯ ಕಾಲೇಜ್‌ ಆಫ್‌ ಅಫ್ಟೈಡ್‌ ಸೈನ್ಸ್‌ಸ್‌ ಬಯೋಟೆಕ್ಲಾಲಜ ಫಿನಿಶಿಂಗ್‌ 
ಶಾಲೆಯ ಮಾನ್ಯತೆಯನ್ನು ರದ್ದುಪಡಿಸಿರುವುದರಿಂದ ಆ ಭಾಗದ ವಿದ್ಯಾರ್ಥಿಗಳಗೆ 
ತೊಂದರೆಯಾಗುತ್ತಿರುವ ಬಗ್ಗೆ ಮಾನ್ಯ ಯೋಜನೆ ಮತ್ತು ಸಾಂಖ್ಯಕ. ಮಾಹಿತಿ 
ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರ 
ಗಮನ ಸೆಕೆಯವುದು. 


17. ಶ್ರೀ ಎ.ಎಸ್‌.ಪಾಟೀಲ್‌ (ನಡಹಳ್ಳ) ಅವರು ಜಜಾಮರ ಜಲ್ಲೆಯ ಬೂದಿಹಾಳ 
ಪೀರಾಪೂರ ಏತ ನೀರಾವರಿ ಯೋಜನೆಯನ್ನು ಅನುಷ್ಠಾನಗೊಳಸುವ ಬಗ್ಗೆ ಮಾನ್ಯ 
ಸಣ್ಣ ನೀರಾವರಿ ಸಚವರ ಗಮನ ಸೆಳೆಯುವುದು. 

ಪು.ತಿ.ನೋ., 


7 

18. ಶ್ರೀ ಎಸ್‌. ಟ. ಸೋಮಶೇಖರ್‌ ಅವರು ಕೆಂಗೇರಿ ಉಪ ನಗರದಲ್ಲ 
ಗ್ರಂಥಾಲಯವನ್ನು ಪ್ರಾರಂಭಸಲು ಹಂಚಿಕೆಯಾಗಿರುವ ಸಿಎ ನಿವೇಶನಕ್ಕೆ ಹಣವನ್ನು 
ಪಾವತಿಸದಿರುವ ಬಧ್ದೆ ಮಾನ್ಯ ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ರಾಜ್ಯ ಸಚಿವರ 
ಗಮನ ಸೆಳೆಯುವುದು. 


19. ಶ್ರೀ ಹೆಚ್‌.ಡಿ. ರೇವಣ್ಣ ಅವರು ಹಾಸನ ಜಲ್ಲೆ ಹೊಳೆನರಸೀಪುರ ತಾಲ್ಲೂಕಿನ 
ಬನಕೊಪ್ಪೆ ಪ್ರಾಥಮಿಕ ಶಾಲೆಯಲ್ಲ ಕಾರ್ಯನಿರ್ವಹಿಸುತ್ತಿರುವ ಸಹ ಶಿಕ್ಷಕರು 
ಸ್‌.ಡಿ.ಎಂ.ಸಿ ಚೆಕ್ಕನ್ನು ದುರ್ಬಳಕೆ ಮಾಡಿಕೊಂಡಿರುವ ಬಣ್ಣಿ ಮಾನ್ಯ ಪ್ರಾಥಮಿಕ 
ಮತ್ತು ಪ್ರೌಢ ಶಿಕ್ಷಣ ರಾಜ್ಯ ಸಚವರ ಗಮನ ಸೆಳೆಯುವುದು. 


2೦. ಡಾ॥ ಸಿ.ಎನ್‌. ಅಶ್ಚಥ್‌ನಾರಾಯಣ ಅವರು ಗಾಂಧಿನಗರ ಕ್ಷೇತ್ರದ ವ್ಯಾಪ್ತಿಗೆ 
ಬರುವ ಮಲ್ಲೇಶ್ವರಂ ಸಂಪಿಗೆ ರಸ್ತೆಯಲ್ಪ್ಲರುವ ಮಂತ್ರಿ ಸ್ಟ್ರೇರ್‌ನವರು ಭೂಮಿ(ಸ್ಪತ್ತು) 
ನಕ್ಷೆ, ಮೆಟ್ರೋ ಜೊತೆ ಒಡಂಬಡಿಕೆ ಮಾಡಿಕೊಂಡಿರುವ ಹಾಗೂ ಕೆ.ಐಎಡಿ.ಟ ಯವರು 
ಭೂ ಸ್ಥಾಧೀನ ಪಡಿಸಿಕೊಂಡಿರುವ ಕಾರ್ಯದಲ್ಲ ಅವ್ಯವಹಾರ ನಡೆದಿರುವ ಬಗ್ಗೆ 
ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


21. ಶ್ರೀ ರುದ್ರಪ್ರ ಮಾನಪ್ಪ ಲಮಾಣಿ ಅವರು ಹಾವೇರಿ ತಾಲ್ಲೂಕು ಕರ್ಜಗಿ ಮತ್ತು 
ಕೋಳೂರು ಗ್ರಾಮದಲ್ಲ ಬೆಂಕಿ ಅನಾಹುತದಿಂದ ನಷ್ಟವುಂಬಾಗಿರುವ ಬಡ ರೈತರಿಗೆ 
ಪರಿಹಾರ ನೀಡುವ ಬಗ್ಗೆ ಮಾನ್ಯ ಕೃಷಿ ರಾಜ್ಯ ಸಚಿವರ ಗಮನ ಸೆಳೆಯುವುದು. 


೨೦೨. ಕ್ರೀ ಗುರು ಪಾಟೀಲ್‌ ಶಿರವಾಳ ಅವರು ರಾಷ್ಟ್ರೀಯ ಮಾಧ್ಯ ಮಿಕ ಶಿಕ್ಷಣದಡಿ 
ಪ್ರಾರಂಭಸಲಾಗಿರುವ ಶಾಲಾ ಕಟ್ಟಡಗಳ ಕಾಮಗಾರಿ A ಬಗ್ಗೆ ಮಾನ್ಯ 
ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ರಾಜ್ಯ ಸಚಿವರ ಗಮನ ಸೆಕೆಯುವುದು. 


23. ಶ್ರೀ ವಿ. ಸುನೀಲ್‌ ಕುಮಾರ್‌ ಅವರು ಕಾರ್ಕಳ ತಾಲ್ಲೂಕು ಕಣಜಾರು ಗ್ರಾಮದ 
ಶ್ರೀ ಬಹ್ಮಅಂಗೇಶ್ವರ ದೇವಸ್ಥಾನವು ಬರುಗಾಆಯಿಂದಾಗಿ ಹಾನಿಯಾಗಿದ್ದು ಪುನರ್‌ 
ನಿರ್ಮಾಣ ಕಾಮಗಾರಿ ಆರಂಭಸುವ ಬಣ್ಣೆ ಸಣ್ಣ ಕೈಗಾರಿಕೆಗಳು, ಮುಜರಾಯಿ ಮತ್ತು 
ಸಕ್ಷರೆ ಸಚಿವರ ಗಮನ ಸೆಳೆಯುವುದು. 


24. ಶ್ರೀ ಮಾನಪ್ಪ ಡಿ. ವಜ್ಜಲ ಅವರು ರಾಯಚೂರು ಜಲ್ಲೆಯ ಸಿಂಧನೂರು 
ತಾಲ್ಲೂಕಿನಲ್ಲ 2೦13ರ ಶೈಕ್ಷಣಿಕ ವರ್ಷದ 6ನೇ ತರಗತಿ ಪಠ್ಯ ಪುಸ್ತಕಗಳು 
ದೊರೆಯದೆ ವಿದ್ಯಾರ್ಥಿಗಳಗೆ ತೊಂದರೆಯಾಗಿರುವ ಬಣ್ಣೆ ಮಾನ್ಯ ಪ್ರಾಥಮಿಕ ಮತ್ತು 
ಪ್ರೌಢ ಶಿಕ್ಷಣ ರಾಜ್ಯ ಸಚಿವರ ಗಮನ ಸೆಳೆಯುವುದು. 


2೮. ಶ್ರೀ ಎಲ್‌. ಎ. ರವಿ ಸುಬ್ರಮಣ್ಯ ಅವರು ಬೃಹತ್‌ ಬೆಂಗಳೂರು ಮಹಾನಗರ 
ಪಾಲಕೆ ಹಾಗೂ ಬೆಂಗಳೂರು ಅಭವೃದ್ಧಿ ಪ ಪ್ರಾಧಿಕಾರದ ವತಿಯುಂದ ಅಸ್‌ ಆಧಾರದಲ್ಲ 
ನೀಡಿರುವ ಆಸ್ತಿ-ಸಪ್ರತ್ತುಗಳಗೆ ಸ ಸರಿಯಾದ ಮಾರ್ಗಸೂಚಿ, ಮಾನದಂಡಗಳು ಇಲ್ಲದೇ 
ಪಾಲಕೆಗೆ ಹಾಗೂ ಬೆಂಗಳೂರು ಅಭವೃಧ್ಧಿ ಪ್ರಾಧಿಕಾರಕ್ಕೆ ಅಪಾರ ನಷ್ಟವುಂಬಾಗುತ್ತಿರುವ 
ಕುರಿತು ಸರ್ಕಾರದ ಕ್ರಮಗಳೇನು ಎಂಬ ಬಣ್ಣೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ 
ಸೆಳೆಯುವುದು. 


ಪು.ತಿ.ನೋ., 


—B- 


4. ನಿಯಮ 69ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 


ವಿಷಯದ ಬಗ್ಗೆ ಅಲ್ಲ ಕಾಲಾವಧಿ ಚರ್ಚೆ 


1 ಶ್ರೀಯುತರುಗಳಾದ  ಕೆ.ಎಂ.ಶಿವಅಂಗೇಗೌಡ, ಕೆ.ಎಸ್‌. ಮಂಜುನಾಥ್‌ಗೌಡ, 
ಬ.ಸುರೇಶ್‌ಗೌಡ, ಎಂ.ಕೃಷ್ಣಾರೆಡ್ಡಿ ಹಾಗೂ ವೈ.ಎನ್‌. ರುದ್ರೇಶ್‌ಗೌಡ ಹಾಗೂ ಇತರರು 
ಬಯಲು ಸೀಮೆ ಪ್ರದೇಶಗಳಾದ ಅರಸೀಕೆರೆ ತುಮಕೂರು, ಕೋಲಾರ, 
ಚಿಕ್ಕಬಳ್ಳಾಪುರ ಹಾಗೂ ಇತರ ಪ್ರದೇಶಗಳಲ್ಲ ಎತ್ತಿನಹೊಳೆ ಯೋಜನೆಯನ್ನು 
ಕೈಗೆತ್ತಿಕೊಳ್ಳುವ ಬಣ್ಣಿ ನಡೆದ ಚರ್ಚೆಗೆ ಸರ್ಕಾರದ ಉತ್ತರ. 


2. ಶ್ರೀಯುತರುಗಳಾದ ಜಗದೀಶ್‌ ಶೆಟ್ಟರ, ಹೆಚ್‌.ಡಿ. ಕುಮಾರಸ್ವಾಮಿ, ಸಿ.ಟ. ರವಿ 
ಬ.ಬಿ. ನಿಂಗಯ್ಯ, ಕೆ.ಜ. ಬೋಪಯ್ಯ ಹಾಗೂ ಇತರರು ಚಿಕ್ಕಮಗಳೂರು ಜಲ್ಲೆ 
ಮೂಡಿಗೆರೆ ತಾಲ್ಲೂಕಿನ ಕಳಸಾ ಹೋಬಳಯ ಇನಾಂ ಭೂಮಿ ಸಾಗುವಳ ತೆರವು 
ಕಾರ್ಯಾಚರಣೆ ಆರಂಣಸಿರುವುದರಿಂದ ರೈತ ಕುಟುಂ೦ಬಗಳಗೆ 
ತೊಂದರೆಯುಂಬಾಗುತ್ತಿರುವ ಬದ್ಧೆ ಚರ್ಚೆ. 


3. ಶ್ರೀಯುತರಾದ ಎ.ಎಸ್‌. ಪಾಟೀಲ್‌(ನಡಹಳ್ಳಿ) ಶಿವಾನಂದ ಎಸ್‌. ಪಾಟೀಲ್‌ 
ಹೆಚ್‌.ವೈ. ಮೇಟ, ವಿಜಯಾನಂದ ಎಸ್‌ ಕಾಶಪ್ಪನವರ, ಮಕಬುಲ್‌ ಎಸ್‌. 
ಭಾಗವಾನ್‌ ಹಾಗೂ ಇತರರು ಅವಳ ಜಲ್ಲೆಗೆ ನೀರಾವರಿ ಯೋಜನೆಗಳ ನೀರಿನ 
ಹಂಚಿಕೆಯನ್ನು ಬಚಾವತ್‌ ತೀರ್ಪ್ಷಿನಡಿಯಲ್ಲ ಹಂಚಿಕೆಯಾದ 173 ಟಿ.ಎಂ.ಸಿ 
ನೀರಿನಲ್ಲ ಕನಿಷ್ಠ 105 ಟ.ಎಂ.ಸಿ ನೀರನ್ನು ಮರುಹಂಚಿಕೆ ಮಾಡುವ ವಿಷಯದ ಬಣ್ಣ 
ಚರ್ಚೆ. 


4. ಶ್ರೀಯುತರುಗಳಾದ ಜಗದೀಶ್‌ ಶೆಟ್ಟರ ಗೋವಿಂದ ಕಾರಜೋಳ, ಸಂಜಯ ಬ. 
ಪಾಟೀಲ್‌, ಉಮೇಶ್‌ ಕತ್ತಿ, ಸಿ.ಟ. ರವಿ ಹಾಗಣೂ ಇತರರು ರಾಜ್ಯದಲ್ಲ ಕಬ್ಬು ಬೆಳೆಗೆ 
ನಿಗದಿತ ಬೆಲೆ ಘೋಷಣೆಯಾಗಿದ್ದರೂ ಸಕ್ಷರೆ ಕಾರ್ನಾನೆಯವರು ಘೋಷಿತ 
ಬೆಲೆಯನ್ನು ಪಾವತಿಸುತ್ತಿಲ್ಲದಿರುವುದರಿಂದ ರೈತರು ಆತಂಕಕ್ಕೆ ಒಳಗಾಗಿರುವ 
ವಿಷಯದ ಬಣ್ಣಿ ಚರ್ಚೆ. 


ಪಿ.ಹಿಂಪ್ರಕಾಶ 
ಕಾರ್ಯದರ್ಶಿ 


Rg) N 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(www.kar.nic.in/kla) 


